ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 383 89) 
ಸದಸ್ಯರ ಹೆಸರು ಶ್ರೀವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ 
' ಕೇತು 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ : 15.09.2021 
ಜಾ 
il ಪ್ರಶ್ನ ಉತ್ತರ 
| ಅ) | ಬೀದರ್‌ ಜಲ್ಲೆ ನಗರ ವ್ಯಾಪ್ತಿಯ ಜಲ್ಲಾ! ಹೌದು 


ಸಂಕೀರ್ಣ ಕಛೇರಿ ನೆನೆಗುದಿಗೆ ಬಿದ್ದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಬಂದಿದ್ದಲ್ಲಿ, ಇದಕ್ಕೆ ಕಾರಣಗಳೇನು: (ವಿವರ 
ನೀಡುವುದು) 


ಬೀದರ್‌ ಜಿಲ್ಲೆಯ ಜಿಲ್ಲಾ ಕಛೇರಿಗಳ ಸಂಕೀರ್ಣ 
ಕಟ್ಟಡ ನಿರ್ಮಿಸಲು ಬೀದರ್‌ ತಾಲ್ಲೂಕು ಚಿಕ್ಕಪೇಟೆ 
ಗ್ರಾಮದ ಸರ್ಮೆ ನಂ.61-62ರ 22 ಎಕರೆ ಜಮೀನಿನಲ್ಲಿ, 


ಕಳೆದ 7-8 ವರ್ಷಗಳ ಹಿಂದೆ ಸರ್ಕಾರ ಜಿಲ್ಲಾ 
ಸಂಕೀರ್ಣ ಕಾಮಗಾರಿಗೆ ಅನುದಾನ 
ಬಿಡುಗಡೆಯಾಗಿದ್ದರು, ಇನ್ನೂ ಕಾಮಗಾರಿ 
ಪ್ರಾರಂಭವಾಗದಿರುವುದು - ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ಮಲ್ಲಿ, ಈ 
ಕಾಮಗಾರಿಯನ್ನು ಯಾವಾಗ ಪ್ರಾರಂಭ 
ಮಾಡಲಾಗುವುದು; 


ರೂ.48.28 ಕೋಟಿಗಳ ಅಂದಾಜು ಮೊತ್ತದಲ್ಲಿ. 
ನಿರ್ನಿಸಲು ಸರ್ಕಾರದ ಆದೇಶ ಸಂಖ್ಯ೦ಇ/91/ 


ಡಬ್ಲ್ಯ್ಯೂಬಿಆರ್‌/2014, ದಿನಾ೦ಕ:24.012.2014 
ರಂದು ಅನುಮೋದನೆ ನೀಡಲಾಗಿದೆ. 


ಮುಂದುವರೆದು, ದಿನಾಂಕ:18.12.2017ರ ತಿದ್ದುಪಡಿ 
ಆದೇಶದಲ್ಲಿ ಈ ಹಿಂದೆ ಗುರುತಿಸಿದ ಜಾಗದ 


ಯಾವ ಕಾರಣದಿಂದಾಗಿ ಜಿಲ್ಲಾ ಸಂಕೀರ್ಣ 
ನೆನೆಗುದಿಗೆ ಬಿದ್ದಿದೆ? (ವಿವರ ನೀಡುವುದು) 


ಬದಲಾಗಿ ಬೀದರ್‌ ಜಿಲ್ಲಾಧಿಕಾರಿ ಕಛೇರಿ ಮತ್ತುಸುತ್ತ: 
ಮುತ್ತಲಿನ ಕಛೇರಿಯನ್ನೊಳಗೊಂಡ 7 ಎಕರೆ 
ಪ್ರದೇಶದಲ್ಲಿ ನಿರ್ಮಿಸಲು ಅನುಮೋದನೆ 
ನೀಡಲಾಗಿದೆ. 


ಬೀದರ್‌ ಜಿಲ್ಲೆಯ ಜಿಲ್ಲಾ ಕಛೇರಿಗಳ. ಸಂಕೀರ್ಣ 
ಕಟ್ಟಡ ನಿರ್ಮಿಸಲು ಗುರುತಿಸಿದ್ದ ಸ್ಥಳದ ಬದಲಾಗಿ 
ಬೇರೆ ಜಮಿೀನಿನಲ್ಲಿ ನಿರ್ಮಿಸಲು ಸ್ಥಳ ಕಾಯಿ ದಿಸುವ 


ಕ೦ಇ 103 ಡಬ್ಬ್ಯೂಬಿಆರ್‌ 2021 


ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 


4 


(ಆರ್‌. ಅಶೋಕ) 
ಕಂದಾಯ ಸಚಿವರು. 


